File No. FD/3/SRP/2022-SER2-FINANCE DEPT.SEC (Computer No. 690955) 


ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು : ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 
ಶ್ರೀ ಅರುಣ್‌ ಶಹಾಪೂರ (ಶಿಕ್ಷಕರ ಕ್ಷೇತ್ರ) 
ಶ್ರೀ ಅ.ದೇವೇಗೌಡ (ಪದವೀಧರರ ಕ್ಷೇತ್ರ) 


: 293+308+206 


ಉತ್ತರಿಸಬೇಕಾದ ದಿನಾಂಕ : 17-02-2022 
ಉತ್ತರಿಸಬೇಕಾದ ಸಚಿವರು : ಮಾನ್ಯ ಮುಖ್ಯ ಮಂತ್ರಿಗಳು . 
ಕ./ ಪ್ರಶ್ನೆ ಉತ್ತರ 1] 


ಸಂ. 

(6) ದಾ 6ನೇ ವೇತನ ಆಯೋಗದ 
ವರದಿಯನ್ನು ಜಾರಿಗೆ ತಂದಿದ್ದರೂ 
ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ 
ನೌಕರರುಗಳ ವೇತನದಲ್ಲಿ ತಾರತಮ್ಯ 
ಆಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ, 
(ಆ) ದೇಶದಲ್ಲಿ ಹಲವು ರಾಜ್ಯಗಳು ಅಲ್ಲಿನುರಾಜ್ಯ . ಸರ್ಕಾರವು ಸಾಂಪ್ರದಾಯಿಕವಾಗಿ 
ನೌಕರರುಗಳಿಗೆ ಕೇಂದ್ರ ಸರ್ಕಾರದಕೇಂದ್ರ  ಸರ್ಕಾರ/ಇತರ ರಾಜ್ಯ 
ಸರ್ಕಾರಿ ನೌಕರರಿಗೆ'ಸರ್ಕಾರಗಳು ರಚಿಸುವ ವೇತನ 
ಸಮಾನಾಂತರವಾಗಿ ವೇತನ/ಪಿಂಚಣಿ [ಯೋಗಗಳ ಶಿಫಾರಸ್ಸು ಹಾಗೂ ವೇತನ 
ಸೌಲಭ್ಯವನ್ನು ನೀಡುತ್ತಿದ್ದು ನಮ್ಮಪರಿಷ್ಠರಣೆಯ ಅವಧಿಯನ್ನು ಅನುಸರಿಸದೇ 
ರಾಜ್ಯದಲ್ಲಿ ಸದರಿ ಸೌಲಭ್ಯವನ್ನುತನ್ನದೇ ಆದ ವೇತನ ಆಯೋಗ/ಬೇತನ 
ಜಾರಿಗೆ ತರದೆ ತಾರತಮ್ಯವೆಸಗಲು/ಸಮಿತಿಗಳಂತಹ ತಜ್ಣಿ ಸಮಿತಿಗಳ 
ಕಾರಣವೇನು, ಶಿಫಾರಸ್ಸಿನ ಮೇರೆಗೆ ತನ್ನದೇ ಆದ ವಿಶಿಷ್ಟ 
ವೇತನ ರಚನೆಯನ್ನು ಅಳವಡಿಸಿಕೊಂಡಿದ್ದು, 
ಅದನ್ನು ಕಾಲದಿಂದ ಕಾಲಕ್ಕೈ 
ಪರಿಷ್ಕರಿಸಿಕೊಂಡು ಬಂದಿರುತ್ತದೆ. ಇದು 


ಹೌದು 


2 


Ceneratcd from aDffcn by C JACADEESIIA, CHO-J8[C). JDINT SECHCAIRY, CMD on 14102/7022 0342 pM 


Fite No. FD/3/SRP/2022-SER2-FINANCE DEPT.SEC (Computer No. 690955} 
DFA/663032 


ರಾಜ್ಯ ಸರ್ಕಾರದ ನೀತಿಯಾಗಿರುತ್ತದೆ. 

ಆದುದರಿಂದ, ಕೇಂದ್ರ ಸರ್ಕಾರದ 
ನಿಯಮಗಳು ಮತ್ತು ಕೇಂದ್ರ - ವೇತನ 
ಆಯೋಗ ಮತ್ತು ಇತರೆ ರಾಜ್ಯ ವೇತನ 
ಆಯೋಗಗಳ , ಶಿಫಾರಸ್ಸುಗಳನ್ನು ರಾಜ್ಯ 
ಸರ್ಕಾರದ ನೌಕರರಿಗೆ ಹೋಲಿಸಿ 
ಅನ್ವಯಿಸಲು ಬರುವುದಿಲ್ಲ. ಆದುದರಿಂದ, 
ಕೇಂದ್ರ ಸರ್ಕಾರದ ಹುದ್ದೆ ಮತ್ತು ಹುದ್ದೆಗಳಿಗೆ 
ನಿಗದಿಪಡಿಸಿರುವ ವೇತನ ಶ್ರೇಣಿಗಳನ್ನು 
ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಅನ್ವಯಿಸಿ 
ಹೋಲಿಸುವ ಪ್ರಶ್ಲೆಯೇ ಉದ್ಭವಿಸುವುದಿಲ್ಲ. 


(a) [ರಾಜ್ಯದ ಸರ್ಕಾರಿ ನೌಕರರಿಗೆ ಕೇಂದ್ರ 
ಸರ್ಕಾರದ ಸರ್ಕಾರಿ ಸೌಕರರಿಗೆ 
ನೀಡುತ್ತಿರುವ ಕೇಂದ್ರದ 7ನೇ ವೇತನ: 
ಆಯೋಗದ ಶಿಫಾರಸ್ಸುಗಳನ್ನು ಜಾರಿಗೆ 
ತರಲು ಯಾವ ಕ್ರಮ ಮೇಲಿನ ಉತ್ತರ (ಆ)ದಿಂದ i 
ಕೈಗೊಳ್ಳಲಾಗುವುದು; | ಉದ್ಭವಿಸುವುದಿಲ್ಲ. ! 
Pe ರೀತಿ ವೇತನ ತಾರತಮ್ಯವನ್ನು 
ನಿವಾರಿಸುವುದರಿಂದ ಆಡಳಿತದಲ್ಲಿ 
ದಕ್ಷತೆಯನ್ನು ಹೆಚ್ಚಿಸಲು ಸಾಧ್ಯವೆಂಬ 

ಕಲ್ಪನೆಯಿಲ್ಲದಿರಲು ಕಾರಣವೇನು; 

(ಉ) ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯವೂ ಸೇರಿದಂತೆ ಭಾರತದ 
ಕಾರ್ಯನಿರ್ವಹಿಸುತ್ತಿರುವ ಅಖಿಲಇತರೆ ರಾಜ್ಯಗಳಲ್ಲಿ 
ಭಾರತ ಸೇವೆಯ ಅಧಿಕಾರಿಗಳಿಗೆ ಕಾರ್ಯನಿರ್ವಹಿಸುತ್ತಿರುವ ಅಖಿಲ ಭಾರತ; 
ಈಗಾಗಲೇ 7ನೇ ವೇತನ ಆಯೋಗದಸೇವೆಯ ಅಧಿಕಾರಿಗಳ ವೇತನ ಮತ್ತು 
ಶಿಫಾರಸ್ಸಿನಡಿಯಲ್ಲಿ ಸಂಬಳ ಭತ್ಯೆಗಳನ್ನು ಕೇಂದ್ರ ಸರ್ಕಾರದ ವೇತನ 
ಸೌಲಭ್ಯವನ್ನು ನೀಡುತಿರುವುದರಿಂದ|ಮತ್ತು ಸೇವಾ ನಿಯಮಗಳ ಪ್ರಕಾರ 


3 


Generatcd trom cOllice by G JAGADK SHA, CHO -35(04), JOIN SUCRILATRY. CHD on 14/02/2022 03:42 SM 


ಅವರ ಕೈಕೆಳಗೆ ಹೆಚ್ಚಿನ ಪಾವತಿಸಲಾಗುತ್ತದೆ. 


File No. FD/3/SRP/2022-SER2-FINANCE DEPT:SEC (Computer No. 620955} 


ರಾಜ್ಯ ಸರ್ಕಾರದ 


ಜವಾಬ್ದಾರಿಯಿಂದ ವೇತನ ಮತ್ತು ಸೇವಾ ನಿಯಮಗಳು 


ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಅಖಿಲ ಭಾರತ 


ಸೇವೆಯ ನೌಕರರಿಗೆ 


ಪರ್ಕಾರಿ ನೌಕರರುಗಳಿಗೆ ಈಅನ್ವಯಿಸುವುದಿಲ್ಲ. ಅಖಿಲ ಭಾರತ 
ತಾರತಮ್ಯ ಮಾಡಿರುವುದು!ಸೇವೆಯ ಹುದ್ದೆಗಳನ್ನು ರಾಜ್ಯ ಸರ್ಕಾರದ 
ಅನ್ಯಾಯವಲ್ಲವೇ? ಅಧೀನದಲ್ಲಿ ಬರುವ ಹುದ್ದೆಗಳಿಗೆ ಹೋಲಿಸಲು 


| 


ರಾಜಿ 


) 


ಬರುವುದಿಲ್ಲ. ಆದುದರಿಂದ, ಅಖಿಲ ಭಾರತ 
ಸೇವೆಯ ಹುದ್ದೆಗಳ ವೇತನ ಶ್ರೇಣಿಗಳನ್ನು 
ಸರ್ಕಾರದ ಹುದ್ದೆಗಳ ವೇತನ 
ಬ್ರೇಣಿಗೆ ಹೋಲಿಸಿ ಅನ್ವಯಿಸುವ; 
ಪ್ರಮೇಯವೇ ಉದ್ಭವಿಸುವುದಿಲ್ಲ. 


 () [ರಾಜ್ಯ ಸರ್ಕಾರಿ ನೌಕರರ ವೇತನ ಮೇಲಿನ ಉತ್ತರ (ಆ) ರ 
ಮತ್ತು ಭತ್ಯೆಗಳನ್ನು ಪರಿಷ್ಕರಿಸಲು 7ನೇತಿಳಿಸಿರುವಂತೆ, ರಾಜ್ಯ ಸರ್ಕಾರಿ ನೌಕರರ 
ವೇತನ ಆಯೋಗವನ್ನು ಯಾವಾಗವೇತನ ಮತ್ತು ಭತ್ಯೆಗಳ 
ರಚಿಸಲಾಗುವುದು; ಈ ಸಂಬಂಧವಿಷಯವು ಸರ್ಕಾರದ ನೀತಿ ನಿರ್ಣಯಕ್ಕೆ 
ನೌಕರರುಗಳ ಬೇಡಿಕೆಗಳೇನು (ವಿವರಸಂಬಂಧಿಸಿದ 
ನೀಡುವುದು) ಆದುದರಿಂದ, ಈ ಬಗ್ಗೆ ಸಂದರ್ಭಾನುಸಾರ 
ರಾಜ್ಯದ ಆರ್ಥಿಕ " ಸ್ಥಿತಿಗತಿಗಳನ್ನು 
Ws ಕ್ರಮ ಕೈಗೊಳ್ಳಲಾಗುವುದು. 


್ಸ 


ಪರಿಷ್ಕರಣೆಯ 


ವಿಷಯವಾಗಿರುತ್ತದೆ. 


ಸಂ: ಆಇ 3 ಎಸ್‌ಆರ್‌ಪಿ 2022 


4 


Cicnciatct from clic by G JACADELSHA, CMO- I5(G.}, JOINT SUCRIAIRY, CMO i 14/02/2022 0342 Pu 


( 


Mc) 
ಬಸವರಾನ ಷಾ 


ಮುಖ್ಯಮಂತ್ರಿ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: (293*308*206)ಕ್ಕೆ ಪೂರಕ ಟಿಪ್ಪಣಿ 

ಸಾಂಪ್ರದಾಯಿಕವಾಗಿ ರೂಡಿಯ ಪದ್ದತಿಯಂತೆ ಹಾಗೂ ರಾಜ್ಯ ಸರ್ಕಾರದ ನೀತಿಯಂತೆ, 
ಕೇಂದ್ರ ಸರ್ಕಾರ ಅಥವಾ ಇತರೆ ರಾಜ್ಯ ಸರ್ಕಾರಗಳು ರಚಿಸುವ ವೇತನ ಆಯೋಗಗಳ 
ಶಿಫಾರಸ್ಸುಗಳನ್ನು ಅಥವಾ ವೇತನ ಪರಿಷ್ಕರಣೆಯ ಅವಧಿಯನ್ನು ಅನುಸರಿಸದೇ ತನ್ನದೇ ಸ್ವತಂತ್ರ 
ನೀತಿ ನಿಯಮಗಳನುಸಾರ ರಾಜ್ಯ ಸರ್ಕಾರವು ಕಾಲದಿಂದ ಕಾಲಕ್ಕೆ ರಚಿಸುವ ವೇತನ 
ಆಯೋಗ/ಅಧಿಕಾರಿ ವೇತನ ಸಮಿತಿಗಳಂತಹ ತಜ್ಞ ಸಮಿತಿಗಳ ಶಿಫಾರಸ್ಸಿನ ಬೆಳಕಿನಲ್ಲಿ ರಾಜ್ಯ 
ಸರ್ಕಾರಿ ನೌಕರರ ವೇತನ, ಭತ್ಯೆಗಳು ಮತ್ತು ಪಿಂಚಣಿಯನ್ನು ಕಾಲದಿಂದ ಕಾಲಕ್ಕೆ 
ಪರಿಷ್ಕರಿಸಿಕೊಂಡು ಬರಲಾಗುತ್ತಿದೆ. ' ಸಾಮಾನ್ಯವಾಗಿ ಕೇಂದ್ರ ಸರ್ಕಾರವು 10 ವರ್ಷಗಳ 
ಅವಧಿಗೊಮ್ಮೆ ಕೇಂದ್ರ ಸರ್ಕಾರಿ ನೌಕರರ ವೇತನ ಮತ್ತು ಪಿಂಚಣಿಗಳನ್ನು ಪರಿಷ್ಕರಣೆ ಮಾಡುತ್ತಿದ್ದು, 
ರಾಜ್ಯ ಸರ್ಕಾರವು ತನ್ನ ನೌಕರರ ವೇತನ ಮತ್ತು ಪಿಂಚಣಿಯ ಪರಿಷ್ಕರಣೆಯನ್ನು 5 ರಿಂದ 6 
ವರ್ಷಗಳ ಅವಧಿಯಲ್ಲಿ ಮಾಡುತ್ತದೆ. ಆದುದರಿಂದ, ಕೇಂದ್ರ ಸರ್ಕಾರದ ನಿಯಮಗಳು, ಕೇಂದ್ರ 
ವೇತನ ಆಯೋಗ ಮತ್ತು ಇತರೆ ರಾಜ್ಯಗಳ ವೇತನ ಆಯೋಗಗಳ ಶಿಫಾರಸ್ಸುಗಳನ್ನು ರಾಜ್ಯ 
ಸರ್ಕಾರದ ನೌಕರರುಗಳಿಗೆ ಅನ್ವಯಿಸಿ ವೇತನ ಪರಿಷ್ಕರಣೆ ಮಾಡಲು ಬರುವುದಿಲ್ಲ. ಅಷ್ಟೇಅಲ್ಲದೇ, 
ಕೇಂದ್ರ ಸರ್ಕಾರದ ಹುದ್ದೆಯ ಸ್ವರೂಪ, ಸೇವಾ ನಿಬಂಧನೆಗಳು ಇತ್ಯಾದಿ ಅಂಶಗಳು, ರಾಜ್ಯ 
ಸರ್ಕಾರದ ಹುದ್ದೆಗಳ ಸ್ವರೂಪ ಮತ್ತು ಸೇವಾ ನಿಬಂಧನೆಗಳು ಪರಸ್ಪರ ಭಿನ್ನವಾಗಿದ್ದು, 
ಒಂದನ್ನೊಂದು ಹೋಲಿಕೆ ಮಾಡಲು ಬರುವುದಿಲ್ಲ. ; 

ಮುಂದುವರೆದು, ಕರ್ನಾಟಕ ರಾಜ್ಯವೂ ಸೇರಿದಂತೆ, ಭಾರತದ ಇತರೆ ರಾಜ್ಯಗಳು ಹಾಗೂ 
ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಖಿಲ ಭಾರತ ಸೇವೆಯ ಅದಿಕಾರಿಗಳ 
ವೇತನ, ಭತ್ಯೆ ಮತ್ತು ಪಿಂಚಣಿಗಳನ್ನು ಕೇಂದ್ರ ಸರ್ಕಾರವು ರಚಿಸಿರುವ ಅಖಿಲ ಭಾರತ ವೇತನ . 
ಮತ್ತು ಸೇವಾ ನಿಯಮಗಳ ಪ್ರಕಾರ ಕ್ರಮಬದ್ಧಗೊಳಿಸಿ ಪಾವತಿಸಲಾಗುತ್ತದೆ. ಅಖಿಲ ಭಾರತ 
ಸೇವೆಯ ಹುದ್ದೆಗಳನ್ನು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವ ಹುದ್ದೆಗಳಿಗೆ ಹೋಲಿಸಲು ಬರುವುದಿಲ್ಲ. 


..2 


-2- 


ಅದುದರಿಂದ, ಅಖಿಲ ಭಾರತ ಸೇವೆಯ ಹುದ್ದೆಗಳು ಮತ್ತು ಸದರಿ ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ವೇತನ ಮತ್ತು ಭತ್ಯೆಗಳನ್ನು ರಾಜ್ಯ ಸರ್ಕಾರದ 
ಹುದ್ದೆಗಳೊಂದಿಗೆ ಹೋಲಿಸಿ ಪರಿಷ್ಕರಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. 


ಈ ಮೇಲೆ ತಿಳಿಸಿದಂತೆ, ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆಯ 
ವಿಷಯವು ಸರ್ಕಾರದ ನೀತಿ ನಿರ್ಣಯಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದು, ಈ ಬಗ್ಗೆ 
ಸಂದರ್ಭಾನುಸಾರ ರಾಜ್ಯದ ' ಆರ್ಥಿಕ ಸ್ಥಿತಿಗತಿಗಳನ್ನು ಗಮನದಲ್ಲಿರಿಸಿ ಕ್ರಮ ಕೈಗೊಳ್ಳ 
ಬೇಕಾಗಿರುತ್ತದೆ.. 


ಸಂ: ಆಇ 3 ಎಸ್‌ಆರ್‌ಪಿ 2022 


Nu 


ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ ಸೇವೆಗಳು-2). 


